ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕೊಳ್ಳೇಗಾಲ-ಮಹದೇಶ್ವರ ಬೆಟ್ಟಿ ರಸ್ತೆ ಗುಂಡಿ ಬಿದ್ದು ಹದಗೆಟ್ಟಿರುವ ಬಗ್ಗೆ 


ಶ್ರೀಎಸ್‌.ನಾಗರಾಜ್‌(ಸ೦ದೇಶ್‌ನಾಗರಾಜ್‌)(ಸ್ಠ್ಥಳೀಯಸಂಸ್ಥೆಗಳಕ್ಲೇತು):- 


1205 (1414) ಮಾನ್ಯ ಉಪ ಮುಖ್ಯಮಂತ್ರಿಯವರು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೊಳ್ಳೇಗಾಲ-ಮಹದೇಶ್ವರ ಬೆಟ್ಟಿ ನಡುವೆ ಇರುವ 80 ಕಿ.ಮೀ ರಸ್ಲೆಯು ಕೊಳ್ಳೇಗಾಲ ಉಪವಿಭಾಗ 
ಮತ್ತು ಮಹದೇಶ್ವರ ಬೆಟ್ಟಿ ಉಪವಿಭಾಗಕ್ಕೆ ಸೇರುತ್ತಿದ್ದು, ಗುಂಡಿಬಿದ್ದು, ಹದಗೆಟ್ಟು, ವಾಹನಗಳ 
ಸಂಚಾರಕ್ಕೆ ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈ ಪ್ರಮುಖ ರಸ್ತೆಯಲ್ಲಿ ವರ್ಷವಿಡೀ ವಾಹನ ಸಂಚಾರವಿದ್ದು, ರಸ್ತೆಯಲ್ಲಿ ಹೊಂಡಗಳು 
ಬಿದ್ದಿರುವುದರಿಂದ ವಾಹನ ಸಂಚಾರಕ್ಕೆ ಅನಾನೂಕೂಲವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಸಧ್ಯದಲ್ಲಿಯೇ ಯುಗಾದಿ, ದಸರಾ, ದೀಪಾವಳಿ, ಅಮಾವಾಸ್ಯೆಗಳಲ್ಲಿ ಕಾಲ್ನಡಿಗೆ ಮತ್ತು 
ವಾಹನಗಳ ಮೂಲಕ ಲಕ್ಷಾಂತರ ಜನರು ಬೆಟ್ಟಿಕೆ ಬರುತ್ತಿದ್ದು, ಸಾವಿರಾರು ವಾಹನಗಳು 
ಸಂಚರಿಸುವುದರಿಂದ ಈ ರಸ್ನೆಯನ್ನು ಕೂಡಲೇ ದುರಸ್ಥಿ ಮಾಡಲು ಕ್ರಮ ಜರುಗಿಸಲಾಗುವುದೇ? 


